ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರು 


ಕರ್ನಾಟಕ ವಿಧಾನ ಪರಿಷತ್ತು 


ಶ್ರೀ ಎನ್‌.ಎಸ್‌ ಭೋಸ್‌ರಾಜು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 118 (152) 
_ ಉತ್ತರಿಸಬೇಕಾದ ದಿನಾಂಕ 03.03.2020 
ಕಸಂ ಪ್ರಶ್ನೆ ಉತ್ತರ 
ಈ `'ರಾಹಷಾಕನಕ್ಷ ನಹವ 
ವಿ.ಎಸ್‌.ಎಸ್‌.ಎನ್‌ ಸಹಕಾರ ರಾಯಚೂರು ಜಿಲ್ಲೆಯಲ್ಲಿ ಒಟ್ಟು 138 ವಿ.ಎಸ್‌.ಎಸ್‌.ಎನ್‌ ಸಹಕಾರ 
ಸಂಘಗಳೆಷ್ಟು; ಸಹಕಾರ ಸಂಘಗಳಲ್ಲಿರುವ ಸಂಘಗಳಿರುತ್ತವೆ. ಸಹಕಾರ ಸಂಘಗಳಲ್ಲಿ 1,97,655 ಸದಸ್ಯಗಳಿರುತ್ತಾರೆ. 
ಸದಸ್ಯರುಗಳ ಸಂಖ್ಯೆ ಎಷ್ಟು 9 
ಆ) ವಿ.ಎಸ್‌.ಎಸ್‌.ಎನ್‌ ಸಹಕಾರ ಸಂಘಗಳ ಮುಖಾಂತರ ರೈತರಿಗೆ ನೀಔದ 
ವಿ.ಎಸ್‌.ಎಸ್‌.ವನ್‌ ಸಹಕಾರ ಸಂಘಗಳ | ಸಾಲದ ವಿವರ ಕೆಳಗಿನಂತಿದೆ. 
ಮುಖಾಂತರ ಎಷ್ಟು ರೈತರುಗಳಿಗೆ ಸಾಲ ಜಿಲ್ಲೆ ರೈತರ ಸಂಖ್ಯೆ ತ್ರ 
ನೀಡಲಾಗಿದೆ ಮತ್ತು ಸಾಲದ ಮೊತ್ತ (ರೂ.ಲಕ್ಷಗಳಲ್ಲಿ) 
ಎಷ್ಟು ರಾಯಜೊರು 68931 | 32591.72 
ರಾಯೆಚೊರು `ಡಿ.ಸಿ.ಸಿ.ಬ್ಯಾಂಕ್‌ ಮುಖಾಂತರ ರೈತರಿಗೆ"`ನೀಡಿರುವ `ಸಾಲದ 
ವಿವರ ಕೆಳಗಿನಂತಿದೆ. 
ಜೆಲ್ಲೆ ರೈತರ ಸಂಖ್ಯೆ [ಮೊತ್ತ 
ರಾಯಚೂರಿನಲ್ಲಿ ಇರುವ ಡಿ.ಸಿ.ಸಿ ರೂ. ಲಕ್ಷಗಳಲ್ಲಿ) 
ಬ್ಯಾಂಕ್‌ ಮುಖಾಂತರ ರೈತರುಗಳಿಗೆ ರಾಹಷಾರು [573 705773 
ಇ) ನೀಡಿರುವ ಸಾಲ ಎಷ್ಟು; ಡಿ.ಸಿ.ಸಿ 
ಬ್ಯಾಂಕಿನಿಂದ ಕೆಲವು ವಿ.ಎಸ್‌.ಎಸ್‌.ಎನ್‌ ರಾಯಚೂರು ಜಿಲ್ಲೆಯಲ್ಲಿ 138 ವಿ.ಎಸ್‌.ಎಸ್‌.ಎನ್‌ ಸಹಕಾರ ಸಂಘಗಳಿದ್ದು, 
ಸಹಕಾರ ಸಂಘಗಳಿಗೆ ಹಣ ಮಂಜೂರು ಈ ಪೈಕಿ 122 ಸಹಕಾರ ಸಂಘಗಳು ಕಾರ್ಯನಿರ್ವಹಿಸುತ್ತಿದ್ದು, 03 ವಿ.ಎಸ್‌.ಎಸ್‌.ಎನ್‌ 
ಮಾಡಲು ಸರ್ಕಾರ ತಗೆದುಕೊಂಡ | ಸಹಕಾರ ಸಂಘಗಳು ಸಮಾಪನೆಯಲ್ಲಿದ್ದು, 13 ವಿ.ಎಸ್‌.ಎಸ್‌.ಎನ್‌ ಸಹಕಾರ 
ಕ್ರಮಗಳೇನು 9 ಸಂಘಗಳು ಹೊಸದಾಗಿ ನೊಂದಣಿಯಾಗಿರುತ್ತವೆ. ವ್ಯವಸಾಯ ಸೇವಾ ಸಹಕಾರ 
ಸಂಘಗಳು ಡಿ.ಸಿ.ಸಿ ಬ್ಯಾಂಕಿನಿಂದ ಹಣಕಾಸು ನೆರವು ಪಡೆದುಕೊಂಡು ರೈತರಿಗೆ ಸಾಲ 
ನೀಡುತ್ತವೆ ಹಾಗೂ ಸಮಾಪನೆ ಸಂಘಗಳನ್ನು ಹೊರತುಪಡಿಸಿ ಉಳಿದ ಸಹಕಾರ 
ಸಂಘಗಳಿಗೆ ಡಿ.ಸಿ.ಸಿ ಬ್ಯಾಂಕಿನ ಮುಖಾಂತರ ಸಾಲ ವಿತರಿಸಲಾಗುತ್ತಿದೆ. 
AE CN, Ge ರಾಯಚೂರು ನಗರದಲ್ಲಿ ಸಹಕಾರ ಇಲಾಖೆಯ ಉಪ ನಿಬಂಧಕರ ಕಛೇರಿ 
ಇಲಾಖೆಯ ಉಪನಿಬಂಧಕರ ಕಚೇರಿ ki 
ಕಟಡ ನಿರ್ಮಾಣ ಮಾಡಲು ಅನುದಾನದ ಲಭತೆಗನುಗುಣವಾಗಿ ಕ್ರಮ 
ಈ) |ಕಟ್ಟಡ ನಿರ್ಮಾಣ ಮಾಡಲು ಸರಕಾರ M ್ಯಗೊಳ್ಳಲಾಗುವುದು. 3 
ತೆಗೆದುಕೊಂಡ ಕ್ರಮಗಳೇನು ? ೪ 
ಸಿಒ 80 ಸಿಎಲ್‌ ಎಸ್‌ 2020 


(ಎಸ್‌.ಟಿ ಸೋಮಶೇಖರ್‌) 
ಸಹಕಾರ ಸಚಿವರು 


